ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಸ್ಥಳಾಂತರ ಹಾಗೂ ಹಸ್ತಾಂತರ ಮಾಡಲಾದ ಶಾಲಾ ಕಾಲೇಜುಗಳ ಅನುದಾನ ಬಗ್ಗೆ 
ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಲೇತು:- 


1419 (1745) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಅನುದಾನಿತ ಶಾಲಾ ಕಾಲೇಜುಗಳನ್ನು ಸ್ಥಳಾಂತರ ಮತ್ತು ಹಸ್ತಾಂತರ ಮಾಡಲು ಇರುವ 
ನಿಯಮಾವಳಿಗಳೇನು; 


(ಆ) ಈ ಹಿಂದೆ 2016ರವರೆಗೆ ಸ್ಥಳಾಂತರ ಹಾಗೂ ಹಸ್ತಾಂತರ ಮಾಡಲಾದ ಶಾಲಾ ಕಾಲೇಜುಗಳನ್ನು 
ಅನುದಾನಕೆ ಒಳಪಡಿಸಲಾಗಿದೆಯೇ ; ಪ್ರಸ್ತುತ ಸ್ಥಳಾಂತರ ಮತ್ತು ಹಸ್ತಾಂತರ ಮಾಡಲಾಗುತ್ತಿರುವ 
ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸದಿರಲು ಕಾರಣವೇನು; ಈ ಹಿಂದೆ ಇದ್ದ 
ನಿಯಮಾವಳಿಗಳು ಹಾಗೂ ಪ್ರಸ್ತುತ ಇರುವ ನಿಯಮಾವಳಿಗೆ ನಡುವೆ ವ್ಯತ್ಯಾಸವಿದೆಯೇ ; 


(ಇ) ಬಾಕಿ ಉಳಿದ ಸ್ಥಳಾಂತರ ಹಾಗೂ ಹಸ್ತಾಂತರ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು 
ಸರ್ಕಾರದ ಕ್ರಮವೇನು; ಯಾವ ಕಾಲಮಿತಿಯೊಳಗೆ ಅನುದಾನಕೆ ಒಳಪಡಿಸಲಾಗುವುದು? ಸಂಪೂರ್ಣ 
ವವರ ನೀಡುವುದು) 


